ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಮುನಿರಾಜು ಗೌಡ 


(ಊಅಘಫಾವ ಸಭೆ 


64 
15.02.2022 
ಸಹಕಾರ ಸಚಿವರು 


Fy 


ಸಂ. 


ಪ್ರಶ್ನೆ 


ಉತ್ತರ 


ಆ) 


ಸಂಘಗಳ ಲೆಕ್ಕಪರಿಶೋಧಕರು C/A 
ಸಂಸ್ಥೆಗಳು. ಇಂತಿಷ್ಟೇ ಸಹಕಾರ 
ಸಂಘಗಳ ಲೆಕ್ಕಪರಿಶೋಧನೆ 
ಮಾಡಬಹುದು ಎಂದು 
ಲೆಕ್ಕಪರಿಶೋಧಕರ ವ್ಯಾಪ್ತಿ ಮತ್ತು 
ಸಹಕಾರ ಸಂಘಗಳ ಸಂಖ್ಯಾ 
ಮಿತಿಯನ್ನು ಸರ್ಕಾರದಿಂದ 
ನಿಗದಿಪಡಿಸಲಾಗಿದೆಯೇೆಃ (ನಿಗದಿ 
ಪಡಿಸಲಾಗಿದ್ದಲ್ಲಿ ಸರ್ಕಾರದಿಂದ 
ನೀಡಲಾಗಿರುವ ನಮನಿರ್ದೆಶನಗಳ 
ವಿವರ ನೀಡುವುದು) 


& | 
ರಾಜ್ಯದಲ್ಲಿ ಇರುವ ಸಹಕಾರ 


ಹೌದು 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು 
ದಿನಾಂಕ:19.11.2021ರಂದು ಸುತ್ತೋಲೆ ಹೊರಡಿಸಿ ಸನ್ನದು 
ಲೆಕಪರಿಶೋಧಕರು / ಸನ್ನದು ಲೆಕ್ಕಪರಿಶೋಧಕರ ಫರ್ಮ್‌ / 
ಕಾಸ್ಟ್‌ ಅಕೌಂಟೆಂಟ್‌ / ಕಾಸ್ಟ್‌ ಅಕೌಂಟೆಂಟ್ಸ್‌ 
ಘಫರ್ಮ್‌ರವರುಗಳಿಗೆ ಏಪ್ರಿಲ್‌ ಮಾಹೆಯಿಂದ ಆಗಸ್ಟ್‌ ಮಾಹೆಯ 
ಅಂತ್ಯದವರೆಗೆ ಲಭ್ಯವಾಗುವ 130 ಕೆಲಸದ ದಿನಗಳು / ಮಾನವ 
ದಿನಗಳಲ್ಲಿ ಲೆಕ್ಕಪರಿಶೋಧನೆ ನಿರ್ವಹಿಸಲು ಪ್ರವರ್ಗಾವಾರು ಈ 
ಕೆಳಕಂಡಂತೆ ಸಹಕಾರ ಸಂಘಗಳ ಸಂಖ್ಯಾಮಿತಿಯನ್ನು 
ನಿಗದಿಪಡಿಸಿರುತ್ತಾರೆ. 


"ಎ' ಪ್ರವರ್ಗವಾರು ಶಾಸನಬದ್ದ ಲೆಕ್ಕಪರಿಶೋಧಕರಿಗೆ 


ಲೆಕಪರಿಶೋಧನೆ| ಲೆಕ್ಕಪರಿಶೋಧನೆಗೆ 
ಕೈಗೊಳ್ಳ ಅವಶ್ಯ ಇರುವ 
ಬಹುದಾದ ಗರಿಷ್ಠ ಅಂದಾಜು 
ಸಂಘಗಳು ಮಾನವ ದಿನಗಳು 
03 60 
05 40 
10 30 
18 130 
'ಬಿ' ಪ್ರವರ್ಗದ ಶಾಸನಬದ ಲೆಕ್ಕಪರಿಶೋಧಕರಿಗೆ 
ಲೆಕ್ಕಪರಿಶೋಧನೆಗೆ 


ಅವಶ್ಯ ಇರುವ 


ಸಹಕಾರ ಲೆಕ್ಕಪರಿಶೋಧನೆ ಲೆಕ್ಸಪರಿಶೋಧನಗೆ| 
ಕೈಗೊಳ್ಳ ಅವಶ್ಯ ಇರುವ 

ಬಹುದಾದ ಅಂದಾಜು 
ಗರಿಷ್ಠ ಸಂಘಗಳು ಮಾನವ ದಿನಗಳು 
"ಸಿ" ಪ್ರವರ್ಗ | 43 | 
43 


ಸಂಘಗಳ 
ವರ್ಗ 


130 
130 


A [E> ಶಾಸನಬದ್ಧ ಲೆಕಪರಿಶೋಧಕರಿಗೆ 
| 
| 


ಆ) 


ಈ ರೀತಿಯ ಸಂಖ್ಯಾ ಮಿತಿಯನ್ನು 
ನಿಗದಿಪಡಿಸಿ 
ಲೆಕ್ಕಪರಿಶೋಧಕರನ್ನು ಆಯ್ಕೆ 
ಮಾಡುವಲ್ಲಿ ಸಹಕಾರ ಸಂಘಗಳಿಗೆ 
ಇರುವ ಸ್ವಾತಂತ್ರ್ಯವನ್ನು 
ನಿಯಂತಿಸುವುದು ಕರ್ನಾಟಕ 
ಸಹಕಾರ ಸಂಘಗಳ 
ಅಧಿನಿಯಮಕ್ಕೆ, 
ಅನುಗುಣವಾಗಿರುತ್ತದೆಯೇ 


ಸದರಿ ಸುತ್ರೋಲೆಯು ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಕಂ 63(1) ಹಾಗೂ 632ರ ಅವಕಾಶಕ್ಕೆ | 
ಅನುಗುಣವಾಗಿರುತ್ತದೆ. ಲೆಕಪರಿಶೋಧಕರನ್ನು ಆಯ್ಕೆ 
ಮಾಡುವ ಸಹಕಾರ ಸಂಘಗಳ ಸ್ವಾತಂತ್ಯವನ್ನು 
ದಿನಾಂಕ:19.11.2021ರ ಸುತ್ತ್ರೋಲೆಯು ಬಿಯಂತ್ರಿಸಿರುವುದಿಲ್ಲ. 


ಇ) 


ಲೆಕ್ಕಪರಿಶೋಧಕರ ವ್ಯಾಪ್ತಿ ಮತ್ತು 
ಸಹಕಾರ ಸಂಘಗಳ ಸಂಖ್ಯಾ 
ಮಿತಿಯನ್ನು ನಿಗದಿಪಡಿಸಿ 
ಸರ್ಕಾರದಿಂದ ನೀಡಲಾಗಿರುವ 
ನಿರ್ದೇಶನಗಳ ಪಾಲನೆಗೆ 
ಹಲವಾರು ಸಹಕಾರ ಸಂಘಗಳು 
ಪ್ರತಿರೋಧ 
ವ್ಯಕಪಡಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹೌದು 


ಈ) 


ಬಂದಿದಲ್ಲಿ, ಸರ್ಕಾರದ 
ನಿರ್ದೇಶನಗಳನ್ನು ಪಾಲಿಸುವಲ್ಲಿ 
ಸಹಕಾರ ಸಂಘಗಳ ತೋರುತ್ತಿರುವ 
ಪ್ರತಿರೋಧವನ್ನು ನಿವಾರಿಸುವ 
ನಿಟ್ಟಿನಲ್ಲಿ ಸರ್ಕಾರದಿಂದ 
ಕೈಗೊಳ್ಳಲಾಗುತ್ತಿರುವ 
ಕ್ರಮಗಳೇನು? 


ವಿವಿಧ ಜಿಲ್ಲೆಗಳ ಸನ್ನದು ಲೆಕ್ಕಪರಿಶೋಧಕರುಗಳಿಂದ 
ಸರ್ಕಾರಕ್ಕೆ ಮನವಿಗಳು ಸ್ವೀಕೃತವಾದ ಹಿನ್ನೆಲೆಯಲ್ಲಿ, ಈ ಬಗ್ಗೆ 
ಸಂಬಂಧಪಟ್ಟವರ ಸಭೆ ಕರೆದು ಸದರಿಯವರ ಮನವಿಗಳ ಬಗ್ಗೆ 
ಕಾಯ್ದೆ ಮತ್ತು ನಿಯಮಗಳಿಗನುಗುಣವಾಗಿ ಕ್ರಮವಿಡಲು 
ಸರ್ಕಾರದಿಂದ ದಿನಾಂಕ:08.02.2022 ರಂದು ಲೆಕ್ಕಪರಿಶೋಧನಾ 
ವಿರ್ದೇಶಕರಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 


ಮುಂದುವರೆದು, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ನಿರ್ದೇಶಕರು ಹೊರಡಿಸಿರುವ ದಿನಾಂಕ:19.11.2021ರ 
ಸುತ್ತೋಲೆಯ ಬಗ್ಗೆ ಮೂರು ಸೌಹಾರ್ದ ಸಹಕಾರಿಗಳು ಹಾಗೂ 
ಒಂದು ಸಹಕಾರ ಸಂಘ ಗೌರವಾನ್ವಿತ ಉಚ್ಚ್‌ ನ್ಯಾಯಾಲಯ, 
ಧಾರವಾಡ ಪೀಠದಲ್ಲಿ ಪ್ರಕರಣ ದಾಖಲಿಸಿದ್ದು, ಈ ಕುರಿತು 
ಮಾನ್ಯ ನ್ಯಾಯಾಲಯವು ಮಧ್ಯಂತರ ತಡೆಯಾಜ್ಞಿ 
ನೀಡಿರುತ್ತದೆ. ಪ್ರಕರಣವು ನ್ಯಾಯಾಲಯದಲ್ಲಿರುವುದರಿಂದ 
ಇತ್ಯರ್ಥವಾದ ನಂತರ ಪರಿಶೀಲಿಸಿ ಮುಂದಿನ ಕ್ರಮ 
ವಹಿಸಲಾಗುವುದು. \ 


ಸಿಒ 16 ಸಿಎಲ್‌ಎಮ್‌ 2022 (ಇ) 


nec (Mm 
(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


